pS 


"ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಕ್ನೆ ಸಂಖ್ಯೆ : 1438 (1723) 
ಸದಸ್ಯರ ಹೆಸರು : ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ : 14-03-2022 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪೌಢಪಿಕ್ಷಣಿ ಹಾಗೂ ಸಕಾಲ 
ಸಚಿವರು 

ಕ ಪ್ರಶ್ನೆ ಉತ್ತರ 

ಸಂ 

ಅ) ಕಾಜ್ಯವಕ್ಸ್‌ ಹಪ ಸರಾ] 
ಅನುದಾನಿತ ಹಾಗೂ ಉರ್ದು ಸರ್ಕಾರಿ | ಅನುದಾನಿತ 1 ಅನುದಾನ ಒಟ್ಟು 
ಅನುದಾನ ರಹಿತ ಉರ್ದು ಶಾಲೆಗಳು | ರಹಿತ 
ಪಾಥಮಿಕ, ಪೌಢಶಾಲೆಗಳ ಪ್ರಾಥಮಿಕ 3732 188 406 4326 
ಸಂಖ್ಯೆ ಎಷ್ಟು; "ಪೌಢ 2೫ 1 145 | 558 § 


ಭರ್ತಿ ಮಾಡಲಾಗುವುದು; 


ಆ) ಸ್ಯಾರ ಹಾಗೂ ಅನುದಾನಿತ 
ಶಾಲೆಗಳಲ್ಲಿ ಖಾಲಿ ಇರುವ ಉರ್ದು ಶಾಲೆಗಳಲ್ಲಿ ಖಾಲಿ ಹುದ್ದೆಗಳ ವಿವರ 
ಬೋಧಕ] ಬೋಧಕೇತರ ಬೋಧಕ | ಬೋಧಕೇತರ | ಒಟ್ಟು 
ಹುದ್ದೆಗಳ ಸಂಖ್ಯೆ ಎಷ್ಟು; ಪ್ರಾಥಮಿಕ | ಸರ್ಕಾರಿ 2030 0 2030 
(ವಿವರ ನೀಡುವುದು) | ಅನುದಾನಿತ 162 0 162 
ಪ್ರೌಢ ಸರ್ಕಾರಿ 269 50 319 
A, ಅನುದಾನಿತ | 4] [7 332 
ಇ) | ಸದರಿ ಹುದ್ದೆಗಳನ್ನು ಳೇ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ದಿನಾಂಕ 31.01.2021 
ಯಾವ, ಕಾಲಮಿತಿಯಲ್ಲಿ ಅಂತ್ಯಕ್ಕೆ ಖಾಲಿ ಇದ್ದ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಟಕ (6 
ರಿಂದ 8 ನೇ ತರಗತಿ) 25813 ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಿಕದ 


500 ಹಾಗೂ ಉಳಿದ 28 ಇನ್ನಿತರೆ ಜಿಲ್ಲೆಗಳ 10000 ಪದವೀಧರ 
ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು kA ಮಾಡಿಕೊಳ್ಳುವ ಪ್ರಕ್ರಿಯೆ 


ಚಾಲ್ತಿಯಲ್ಲಿರುತ್ತದೆ. 


ನ ಪ್ರೌಢ ಶಾಲೆಗಳಿಗೆ ಸಂಬಂಧಿಸಿದಂತೆ 3294 ಪ್ರೌಢಶಾಲಾ ಶಿಕ್ಷಕರನ್ನು 


ನೇಮಕಾತಿ ಮಾಡಿಕೊಳ್ಳುವ ಪ್ರಸ್ತಾವನೆ ಆರ್ಥಿಕ ಇಲಾಖೆಯ 
ಪರಿಶೀಲನೆಯಲ್ಲಿರುತ್ತದೆ. ( 
1 ನೌ ಉರ್ದು ಶಾಲೆಗಳು ಸೇರಿದಂತೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ 


ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಶೈಕ್ಟಣಿಕ ಹಿತದೃಷ್ಠಿಯಿಂದ ಸರ್ಕಾರಿ 
ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಸಕರ ಹುದ್ದೆಗಳಿಗೆ 
ಎದುರಾಗಿ 2021-22 ನೇ ಸಾಲಿಗೆ ಒಟ್ಟು 2200 ಅತಿಥಿ ಶಿಕ್ಷಕರ 
ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವ ಮೂಲಕ ಶಿಕ್ಷಕರ 
ಕೊರತೆಯನ್ನು ನೀಗಿಸಲಾಗುತ್ತಿದೆ. 


| ಶಿಕ್ಷಕಠಿರುವುದರಿರದ' ಅನುದಾನಿತ ಖಾಲಿ ಹುದ್ದೆಗಳನ್ನು ಭರ್ತಿ 


ಖಾಸಗಿ ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ: ಹೆಚ್ಚುವರಿ 


'ಮಾಡಲು ನಿಬರ೯ಧ ವಿಧಿಸಲಾಗಿರುತ್ತದೆ. 


ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ: 31-12- 
2015 ರ ಪೂರ್ವದಲ್ಲಿ ಖಾಲಿಯಾದ 2127 ಭೋಧಕ ಹುದ್ದೆಗಳನ್ನು 
ಭರ್ತಿ ಮಾಡಲು ಆರ್ಥಿಕ ಸಹಮತಿ ನೀಡಲಾಗಿದೆ. 


ಈ) 


ಸರ್ಕಾರಿ ಉರ್ದು ಶಾಲೆಗಳಲ್ಲಿ 
ಕೊರತೆ ಇರುವ ಮೂಲಭೂತ 
ಸೌಲಭ್ಯಗಳಾವುವು; (ವಿವರ 
ನೀಡುವುದು) 


ಉ) 


ಕೊರತೆ ಇರುವ ಮೂಲಭೂತ 
ಸೌಲಭ್ಯ ಗಳನ್ನು ಯಾವ 
ಕಾಲಮಿತಿಯಲ್ಲಿ 
ಒದಗಿಸಲಾಗುವುದು? 


ಕಳೆದ .ಮೂರು' ವರ್ಷಗಳಲ್ಲಿ ರಾಜ್ಯವಲಯ ಮುಂದುವರೆದ 
ಯೋಜನೆಯಡಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಸಮಗ್ರ 
ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡ ಕ್ರಮಗಳ ಹಾಗೂ ಬಿಡುಗಡೆಗೊಳಿಸಿದ 
ಅನುದಾನದ ವಿವರ ಈ ಕೆಳಕಂಡಂತಿವೆ. (ಅನುದಾನ ರೂ.ಲಕ್ಷಗಳಲ್ಲಿ) 


ಕೊಠಡಿಗಳ ನಿರ್ಮಾಣ 
ವರ್ಷ ಗ ಕಾಕಗಳ 7 ಕೂಠಡಿಗಳ 1 ಮೆಂಜೂರಾದ 
ಸಂಖ್ಯೆ . ಸಂಖ್ಯೆ ಅನುದಾನ(ಲಕ್ಷಗಳಲ್ಲಿ) 
2018-19 1947 3201 
205-20 432 73 1989.84 
2020-2 “1007 7783 1800000 
ಒಟ್ಟು 3586 5419 6800.58 
. ಕೊಠಡಿಗಳ ದುರಸ್ಥಿ 
ರ್ಜ ಶಾಲೆಗಳ ಕೊಠಡಿಗಳ ಮಂಜೂರಾದ" 
ಸಂಖ್ಯೆ ಸಂಖ್ಯೆ ಅನುದಾನ 
(ಲಕ್ಷಗಳಲ್ಲಿ) 
708-5 —್‌ 4195 4242.44 
2015-20 1065 50053 368100 
[2020-2 187 187 476.1 
ಒಟ್ಟು 355 3 3ರ 
* 2019-20 ನೇ ಸಾಲಿನಲ್ಲಿ ಆರ್‌.ಐ.ಡಿ.ಎಫ್‌-25 ಅಡಿಯಲ್ಲಿ ಅಧಿಕ 
ಮಳೆಯಿಂದ ಹಾನಿಯಾದ 3386 ಸರ್ಕಾರಿ ಶಾಲೆಗಳ 6469 
ಕೊಠಡಿಗಳ ಮರು ನಿರ್ಮಾಣಕ್ಕಾಗಿ `ರೂ.75807.30 ಲಕ್ಷಗಳ 


ಅನುದಾನವನ್ನು ಮಂಜೂರು ಮಾಡಿದೆ. 


2019-20 ನೇ ಸಾಲಿನಲ್ಲಿ ಮಳೆಯಿಂದ ಹಾನಿಗೊಳಗಾದ 6196 
ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ 13260 ಕೊಠಡಿಗಳ 
ದುರಸ್ಥಿಗೆ ರೂ.19951.75 ಲಕ್ಷಗಳ ಅನುದಾನದಲ್ಲಿ ಜಿಲ್ಲಾಧಿಕಾರಿಗಳ 
ಮುಖಾಂತರ ಕ್ರಮ ಕೈಗೊಳ್ಳಲಾಗಿದೆ. 


2020-2 ನೇ ಸಾಲಿನಲ್ಲಿ: ಅತಿವೃಷ್ಟಿ/ಪ್ರವಾಹದಿಂದ ಹಾನಿಗೀಡಾದ 
ಸರ್ಕಾರಿ ಪ್ರಾಥಮಿಕ . ಮತ್ತು ಪ್ರೌಢಶಾಲೆಗಳ ತುರ್ತು ದುರಸ್ಥಿಗೆ 
ರೂ.7557.99 ಲಕ್ಷಗಳ ಅನುದಾನದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ 
ಕ್ರಮ ಕೈಗೊಳ್ಳಲಾಗಿದೆ. 

2020-21ನೇ ಸಾಲಿನಲ್ಲಿ ರಾಜ್ಯ ವಲಯ ಹಾಗೂ 


ಮನರೇಗಾ(MGNREGA) ಅನುದಾನ ಒಗ್ಗೂಡಿಸುವಿಕೆಯ ಮೂಲಕ 
ಶೌಚಾಲಯ ನಿರ್ಮಾಣ, ಆಟದ ಮೈದಾನ, ಅವರಣ ಗೋಡೆ, 
ಅಡುಗೆ ಕೋಣೆ, ಮಳೆ ನೀರು ಕೊಯ್ದು ನೋಟಿನ. ಪೌಷ್ಠಿಕ ತೋಟ 
ನಿರ್ಮಾಣ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ರೂ. 2920.99 
ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. 


2021-22ನೇ ಸಾಲಿನಲ್ಲಿ ರಾಜ್ಯ ವಲಯ ಹಾಗೂ ನರೇಗಾ 
ಅನುದಾನ ಒಗ್ಗೂಡಿಸುವಿಕೆಯ ಮೂಲಕ ಶೌಚಾಲಯ ನಿರ್ಮಾಣ 
ಹಾಗೂ ದುರಸ್ತಿಗೆ ರೂ. 3500.00 ಲಕ್ಷಗಳ. ಅನುದಾನ 
ಮಂಜೂರಾಗಿರುತ್ತದೆ ಹಾಗೂ ಬಿಡುಗಡೆ ಮಾಡಲಾಗಿದೆ. 
2019-20 ಸಾಲಿನಲ್ಲಿ ರಾಜ್ಯ ಮುಂದುವರಿದ ಕಾರ್ಯಕ್ರಮಗಳಡಿಯಲ್ಲಿ 
ಕುಡಿಯುವ ನೀರು ಶೌಚಾಲಯಗಳ ನಿರ್ವಹಣೆಗಾಗಿ ಪ್ರತಿ ಸರ್ಕಾರಿ 
ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ಘಟಕ ವೆಚ್ಚ ರೂ.4525/- ರಂತೆ 
21008 ಶಾಲೆಗಳಿಗೆ ರೂ. 950.65 ಲಕ್ಷಗಳು ಸರ್ಕಾರಿ ಹಿರಿಯ 
ಪ್ರಾಥಮಿಕ ಶಾಲೆಗಳಿಗೆ ಘಟಕ ವೆಚ್ಚ ರೂ.5700/- ರಂತೆ 21932 
ಶಾಲೆಗಳಿಗೆ ರೂ. 1250.13 ಲಕ್ಷಗಳು . ಮತ್ತು ಸರ್ಕಾರಿ ಪ್ರೌಢ 
ಶಾಲೆಗಳಿಗೆ ಘಟಕ ವೆಚ್ಚ ರೂ.6370/- ರಂತೆ 4697 ಶಾಲೆಗಳಿಗೆ 
299.20 ಲಕ್ಷಗಳಂತೆ ಒಟ್ಟು 47637 ಶಾಲೆಗಳಿಗೆ ರೂ.2499.98 
ಲಕ್ಷಗಳ ಅನುದಾನ ಬಿಡುಗಡೆ ಮಾಡಲಾಗಿದೆ. 

2020-21 ಸಾಲಿನಲ್ಲಿ ರಾಜ್ಯ ಮುಂದುವರಿದ ಕಾರ್ಯಕ್ಷಮಗಳಡಿಯಲ್ಲಿ 
ಕುಡಿಯುವ ನೀರು ಶೌಚಾಲಯಗಳ ನಿರ್ವಹಣೆಗಾಗಿ ಪ್ರತಿ ಸರ್ಕಾರಿ 
ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ಘಟಕ ವೆಚ್ಚ ರೂ.5400/- ರಂತೆ 
20795 ಶಾಲೆಗಳಿಗೆ ರೂ. 1122.93 ಲಕ್ಷಗಳು ,ಸರ್ಕಾರಿ ಹಿರಿಯ 
ಪ್ರಾಥಮಿಕ ಶಾಲೆಗಳಿಗೆ ಘಟಕ ವೆಚ್ಚ ರೂ.6790/- ರಂತೆ 22489 
ಶಾಲೆಗಳಿಗೆ ರೂ. 1527.07 ಲಕ್ಷಗಳು ಮತ್ತು ಸರ್ಕಾರಿ ಪೌಢ 
ಶಾಲೆಗಳಿಗೆ ಘಟಕ ವೆಚ್ಚ ರೂ.7400/- ರಂತೆ 4727 ಶಾಲೆಗಳಿಗೆ ರೂ. 
349.80 ಲಕ್ಷಗಳಂತೆ ಒಟ್ಟು 48011 ಶಾಲೆಗಳಿಗೆ ರೂ. 2999.80 


ಲಕ್ಷಗಳ ಅನುದಾನ ಬಿಡುಗಡೆ ಮಾಡಲಾಗಿದೆ. 


2020-21 ನೇ ಸಾಲಿನಲ್ಲಿ ಅತಿವೃಷ್ಟಿ/ಪ್ರವಾಹದಿಂದ" ಹಾನಿಗೀಡಾದ 


(ಸರ್ಕಾರ ಪ್ರಾಥಮಿಕ ' ಮತ್ತು ಪೌಢಶಾಲೆಗಳ ತುರ್ತು ದುರಸ್ಥಿಗೆ 


ರೂ.1557.99 ಲಕ್ಷಗಳ ಅನುದಾನದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ 
"ಕ್ರಮ ಕೈಗೊಳ್ಳಲಾಗಿದೆ. ks 


2021-22ನೇ .._ಸಾಲಿನಲ್ಲಿ_. ರಾಜ್ಯ _ವಲಯ._ಯೋಜನೆಯಡಿ__ಶಾಲಾ_ 
ಕೊಠಡಿಗಳ ನಿರ್ಮಾಣ ಮತ್ತು ದುರಸ್ಥಿ, ಶೌಚಾಲಯ ನಿರ್ಮಾಣ ಮತ್ತು 
ದುರಸ್ತಿ ಹಾಗೂ ನಿರ್ವಹಣಾ ವೆಚ್ಚಗಳಿಗೆ ಮತ್ತು ಅಗತ್ಯ ಮೂಲಭೂತ 
ಸೌಲಭ್ಯಗಳಿಗಾಗಿ ಒಟ್ಟು ರೂ. 67125.41 ಲಕ್ಷಗಳ ಅನುದಾನವನ್ನು ರಾಜ್ಯದ 
ಜಿಲ್ಲಾ ಅನುಷ್ಠಾನಾಧಿಕಾರಿಗಳಿಗೆ ಬಿಡುಗಡೆ ಮಾಡಲಾಗಿದೆ. 


ಅನುದಾನದ ಲಭ್ಯತೆಯ ಆಧರಿಸಿ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ 
ಸೌಲಭ್ಯಗಳನ್ನು ಅವಶ್ಯಕತೆಯಿರುವ ಕಡೆ ಆದ್ಯತೆಯ ಮೇರೆಗೆ ಹಂತ 
ಹಂತವಾಗಿ ಅನುಷ್ಣಾನಗೊಳಿಸಲು ಕ್ರಮ ವಹಿಸಿದೆ. 


KS 


ಇಪಿ 23 ಪಿಎ೦ಎ 2022 


ಪ್ರಾಥಮಿಕ ಮತ್ತು ಪೌಢಶಿಕ್ಠಣ 
p ಹಾಗೂ ಸಕಾಲ ಸಚಿವರು 


He 


